ಹಕೋವಿಡ್‌ ರೋಗದ ಕಾಲದಲಿ 


ವೃದ್ಧರ ಮಾನಸಿಕ್ಷ 


ವೃದ್ಧರ ಮಾನಸಿಕ ಆರೋಗ್ಯದ ಮೇಲೆ ಕೋವಿಡ್‌ ರೋಗದ ಸಂದರ್ಭವು 
ಹೇಗೆ ಪ್ರಭಾವ ಜೀರಬಹುದು? 

ಕೋವಿಡ್‌-19 ರೋಗದ ಪ್ರಸರಣದ ಸಂದರ್ಭದಲ್ಲ ಸೋಂಕು 
ತಗಲುವ ಅಪಾಯವು ಹೆಚ್ಚಾಗಿರುವುದರಿಂದ ವೃದ್ಧರಲ್ಲ ಮಾನಸಿಕ 
ಒತ್ತಡದ ಮಟ್ಟ ಹೆಚ್ಚಾಗಬಹುದು. ಎಲ್ಲರಿಂದಲೂ ಪ್ರತ್ಯೇಕಗೊಂಡಿದ್ದೇನೆ 
ಎಂಬ ಭಾವನೆಯೂ ಹೆಚ್ಚಾಗಬಹುದು. ವಿಶೇಷವಾಗಿ ಜೀವನ 
ಸಂಗಾತಿಯನ್ನು ಈಗಾಗಲೇ ಕಳೆದುಕೊಂಡಿರುವವರು ಮತ್ತು 
ಹಿಡಾಟವಿಲ್ಲದೆ ಒಂದೇ ಕಡೆ ಇರುವವರು ಇಂಥವರಲ್ಲ ಈ ಸಾಧ್ಯತೆ 
ಹೆಚ್ಚಾಗಿರುತ್ತದೆ. ಏಕಾಂಗಿತನವು ಖನ್ನತೆ ಮತ್ತು ಆತಂಕವನ್ನು 
ಹೆಚ್ಚಸುತ್ತದೆ. ಯಾರು ಮನೆಯುಂದ ಹೊರಗಿನ ಸಾಮಾಜಕ 
ಸಂಪರ್ಕದ ಮೇಲೆ ಅವಲಂಚಜತರಾಗಿದ್ದರೋ ಅವರು ಇದಕ್ಕೆ 
ಐಬಲಅಯಾಗುವ ಸಾಧ್ಯತೆ ಇನ್ನಷ್ಟು ಹೆಚ್ಚು. 


ಕೋವಿಡ್‌-1ಕ್ಕೆ ಸಂಬಂಧಿಸಿದ ಯಾವ ಅಂಶಗಳು ಬೇರೆ 

ವಯೋಮಾನದ ಗುಂಪುಗಳಗಿಂತ ಹೆಚ್ಚಾಗಿ ವೃದ್ಧರ ಮೇಲೆ ನಕಾರಾತ್ಮಕ 

ಪ್ರಭಾವ ಜೀರುತ್ತವೆ? 

° ವೃದ್ಧರನ್ನು ನೋಡಿಕೊಳ್ಳುವ ಸೇವೆಯನ್ನು ಒದಗಿಸುವವರು 
ಪ್ರಯಾಣ ಮಾಡಿ ಬಂದು ಅವರಿಗೆ ಗಮನ ನೀಡುವುದು 
ಸಾಧ್ಯವಾಗದಿರುವುದರಿಂದ ಅವರಿಗೆ ನೆರವು. ಬೆಂಬಲ ಮತ್ತು 
ಸಂಪನ್ಮೂಲಗಳು ದೊರಕುವುದಿಲ್ಲ. 

*° ಸಾಮಾಜಕ ಮಾಧ್ಯಮದ ಮೂಲಕ ಮತ್ತು ಮೊಬೈಲ್‌ ಫೋನ್‌, 
ಸೈಪ್‌, ಜೂಮ್‌ ಇತ್ಯಾದಿಗಳ ಮೂಲಕ ಬೇರೆಯವರೊಂದಿಗೆ 
ಸಂಪರ್ಕ ಸಾಧಿಸುವುದು ಅವರಿಗೆ ಕಷ್ಟ. 

p ಆರೋಗ್ಯ ಸಂಬಂಧಿತವಾದ ಸಮಸ್ಯೆಗಳರುವವರಿಗೆ ಮತ್ತು 
ವಯೋಮಾನಕ್ಕೆ ಅನುಗುಣವಾದ ವೈಕಲ್ಯತೆಗಳಂದ 
ಬಾಧಿತರಾಗಿರುವವರಿಗೆ, ಈ ಮುನ್ನು ನಿರಂತರವಾಗಿ 
ದೊರೆಯುತ್ತಿದ್ದ ಆರೋಗ್ಯ ಸೇವೆಗಳಲ್ಲ ಏರುಪೇರಾದರೆ ಅದು 
ಅವರ ಮಾನಸಿಕ ಆರೋಗ್ಯದ ಮೇಲೂ ದಷ್ಟರಿಣಾಮವನ್ನು 
ಬೀರಬಹುದು. 


ಇಂದಿನ ಸಂದರ್ಭದಲ್ಲ ವೃದ್ಧರ ಮಾನಸಿಕ ಆರೋಗ್ಯದ ಕಳಕಳಗೆ 
ಸಂಬಂಧಿಸಿದ ಲಕ್ಷಣಗಳು ಯಾವುವು? 

ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ರೀತಿಯ 
ಅಂಶಗಳನ್ನು ನಾವು ಗಮನಿಸಲು ಸಾಧ್ಯವಾಗಬಹುದು. 


* ಬೇಸರ ಮತ್ತು ನಿದ್ರೆ. ಹಸಿವು ಹಾಗೂ ಆಹಾರ ಸೇವನೆಯಲ್ಲ 
ಕಂಡು ಬರುವ ಏರುಪೇರುಗಳು. 

* ಸಾವು. ಸಾಯುವ ಪ್ರಕ್ರಿಯೆ. ರೋಗ ಮತ್ತು ಭವಿಷ್ಯದ ಕುರಿತಾದ 
ಅನಿಶ್ಚಿತತೆ. 

*  ನಿರಾಶವಾದಿ ಮನೋಭಾವ ಮತ್ತು/ಅಥವಾ ಅಸಹಾಯಕತೆ. 

* ದುಃ. ನಿರಾಸಕ್ತಿ. ಕೆಲಸ ಕಾರ್ಯಗಕಲ್ಲ ತೊಡಗಿಕೊಳ್ಳುವ 
ಆಸಕ್ಷಿಯಲ್ಲ ಮತ್ತು ಶಕ್ಕುತ್ಲಾಹದಲ್ಲ ಕುಸಿತ. 


104 ' ೫ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸನ್ನ! ಜನವರಿ 2021 


ಕೆಲವು ಪ್ರಕರಣಗಕಲ್ಪ್ಲ ಮಾನಸಿಕ ಆರೋಗ್ಯಕ್ಷೆ ಸಂಬಂಧಿಸಿದ 
ವಿಷಯಗಳು ಚಿಕಿತ್ರೆ ಅವಶ್ಯವಾಗುವಂಥ ಅಪ್ಪಸ್ಥತೆಗಳೇ 
ಆಗಿಚಡಬಹುದು. ಇಂದಿನ ಸಂದರ್ಭದಲ್ಲ ಇನ್ನುತೆ ಮತ್ತು ಆತಂಕಕ್ಕೆ 
ಸಂಬಂಧಿಸಿದ ಲಕ್ಷಣಗಳ ಬಗ್ಗೆ ಗಮನಹರಿಸುವುದು ಬಹಳ 
ಮುಖ್ಯವಾಗುತ್ತದೆ. 


ವೃದ್ಧರಲ್ಲ ಬರುವ ಬನ್ನತೆಯ ಕೆಲವು ಲಕ್ಷಣಗಳು ಯಾವುವು? 

ವೃಧ್ಧರಲ್ಲ ಬನ್ನತೆಯ ಲಕ್ಷಣಗಳು ಚಿಕ್ಕ ವಯಸ್ಸಿನವರಿಗಿಂತ ಭಿನ್ನವಾಗಿ 
ತೋರಿಬರಬಹುದು. ಉದಾಹರಣೆಗೆ ಇವರಲ್ಪ ಮಃಬಕ್ಕಿಂತ ಹೆಚ್ಚಾಗಿ 
ಸುಸ್ಬು ಕಾಣಿಸಿಕೊಳ್ಳಬಹುದು. ಈ ಕೆಳಗಿನ ಬದಲಾವಣೆಗಳು 
ಬನ್ನತೆಯ ಲಕ್ಷಣಗಳಾಗಿರಬಹುದು: 


*« ದೈಹಿಕ ಲಕ್ಷಣಗಳು: ಸುಸ್ತು. ನಿದ್ರೆ ಬರುವುದರಲ್ಲ ತೊಂದರೆಗಳು. 
ಹಸಿವಿನಲ್ಲ ಏರುಪೇರು. 

*  ಮನೋಲಹರಿಯಲ್ಲ ಏರುಪೇರು: ಸಿಡುಕು. ಕಿರಿಕಿರಿ ಮತ್ತು ಸಿಟ್ಟು. 

*° ಅರಿವಿಗೆ ಸಂಬಂಧಿಸಿದ ಲಕ್ಷಣಗಳು: ಗೊಂದಲ, ನೆನಪು ಮತ್ತು 
ಗಮನ ಕೊಡುವಿಕೆಯಲ್ಲ ಸಮಸ್ಯೆಗಳು. ಸಾವು/ಆತ್ಕಹತ್ಯೆಗೆ 
ಸಂಬಂಧಿಸಿದ ಆಲೋಚನೆಗಳು. ವೈಯಕ್ತಿಕ ರಕ್ಷಣೆಯ ಬಗ್ಗೆ 
ಅಸಡ್ಡೆ. 


ಇಂಥ ಲಕ್ಷಣಗಳರುವ ವೃದ್ಧರ ಬದ್ದೆ ಮನೆಯಲ್ಲ ನಾವು ಏನು 
ಮಾಡಬಹುದು? 

ವೃದ್ಧರ ಮಾನಸಿಕ ಸೌಬ್ಯಕ್ಕೆ ಈ ಕೆಳಗಿನ ಕ್ರಮಗಳು 
ಸಹಾಯಕವಾಗಬಹುದು. 


p ಒಟ್ಟಿಗೆ ಕುಳತು ಹಳೆಯ ಫೋಟೋಗಳನ್ನು ನೋಡುವುದು, 
ಸಂಗೀತ ಕೇಳುವುದು ಅಥವಾ ಯಾವುದಾದರೂ ಆಟ ಆಡುವುದು. 

* ಅವರು ಭಾಗವಹಿಸಬಹುದಾದ, ನೆರವು ನೀಡಬಹುದಾದ ಸಣ್ಣ 
ಪುಟ್ಟ ಕೆಲಸಗಳಕಲ್ಪ ತೊಡಗಿಸಿಕೊಳ್ಳುವುದನ್ನು ಬಚಿತಪಡಿಸುವುದು. 

* ತಂತ್ರಜ್ಞಾನದ ಸಹಾಯದಿಂದ ಬೇರೆಯವರೊಂದಿಗೆ 
ಸಂಪರ್ಕದಲ್ಪರುವಂತೆ ನೋಡಿಕೊಳ್ಳುವುದು. 

*° ಅವರಿಗೊಂದು ನಿಯತವಾದ ವ್ಯಾಯಾಮವನ್ನು ಯೋಜಸಿ 
ಮತ್ತು ಒಲ್ಟಗೆ ವ್ಯಾಯಾಮ ಮಾಡುವುದು.. 

* ಪ್ರಪಂಚದ ಎಲ್ಲೆಡೆ ಹರಡಿರುವ ಈ ರೋಗದಿಂದ ಉಂಟಾಗುವ 
ಮಾನಸಿಕ ಆರೋಗ್ಯಕ್ಷೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು 
ಅವರಿಗೆ ಭರವಸೆ ನೀಡುವುದು, ಮತ್ತು ಕಳಕಳಯನ್ನು 
ವ್ಯಕ್ತಪಡಿಸುವುದು. 


ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಹೆಚ್ಚು 
ಗಂಭೀರವಾಗಿದ್ದಲ್ಲ. ಆಗೆ ಆರೋಗ್ಯ ನಿರ್ವಹಣೆಯ ಮಾಮೂಲ 
ಕ್ರಮಗಳು ಸಾಕಾಗದೇ ಹೋಗಬಹುದು. ಅಂಥ ಸಂದರ್ಭದಲ್ಲ ಮತ್ತು 
ಬೇರೆ ಒತ್ತಾಸೆಗಳು ಲಭ್ಯವಿಲ್ಲದಿದ್ದಲ್ಲ ಆಗ ವೃತ್ತಿಪರರ ನೆರವಿಗೆ 


ಪ್ರಯತ್ನಿಸಲೇಬೇಕು ಎಂದು ನಾವು ಬಲವಾಗಿ ಶಿಫಾರಸು . ಸಮಸ್ಯೆಯ ಗಂಭೀರತೆ: ಪ್ರತಿದಿನವೂ ಮತ್ತು ದಿನದ ಎಲ್ಲ 


ಮಾಡುತ್ತೇವೆ. ಕಾಲವೂ ಇರತಕ್ಷಂಥ ಸಮಸ್ಯೆಯನ್ನು ವಾವು ಗಂಭೀರ ಸಮಸ್ಯೆ 
ಎನ್ನಬಹುದು. ಇದರೊಂದಿಗೆ ಅಪಾಯದ ಲಕ್ಷಣಗಳವೆಯೇ 
ವೃತ್ತಿಪರರ ನೆರವು ಯಾವಾಗ ಅಗತ್ಯ? ಎಂಬುದನ್ನೂ ನಾವು ಗಮನಿಸಬೇಕು. ಬದುಕು ಸಾಕಾಗಿದೆ 
ಇದಕ್ಕೆ ಉತ್ತರವು ಅನೇಕ ಅಂಶಗಳನ್ನು ಅವಲಂಜಸಿರುತ್ತದೆ. ಎನ್ನಿಸುವುದು. ಸಾಯುವ ಕುರಿತು ಆಲೋಚನೆ ಬರುವುದು 
ಅಂತಹ ಲಕ್ಷಣಗಳು. 
* ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಎಷ್ಟು ಕಾಲದಿಂದ ಇವೆ * ತಮ್ಮ ಬಗ್ಗೆ ಜಾಗರೂಕತೆ: ಮಾನಸಿಕ ಆರೋಗ್ಯದ 
ಮತ್ತು ಹೇಗೆ ಬೆಳೆಯುತ್ತಾ ಬಂದಿವೆ? ಜನ್ನತೆಯ ಲಕ್ಷಣಗಳು ಸಮಸ್ಯೆಗಳ೦ದಾಗಿ ಅಂತಹ ವ್ಯಕ್ಷಿಗಳಗೆ ತಮ್ಮ ಬದ್ಧೆ ತಾವು 
ಸಾಕಷ್ಟು ಕಾಲದಿಂದ ಇವೆಯೇ? ಇಲ್ಲಯವರೆಗೂ ಆ ವ್ಯಕ್ತಿಯು ಜಾಗರೂಕತೆಯುಂದ ಇರಲು, ಅಥವಾ ತಮ್ಮನ್ನು ತಾವು 
ಅದನ್ನು ಹೇಗೆ ನಿರ್ವಹಿಸುತ್ತಾ ಬಂದಿದ್ದಾರೆ? ಕೆಲವೊಮ್ಮೆ. ಶೇ ಬದಲಾಯುಸಿಕೊಳ್ಳಲು ಉತ್ಸಾಹ ಇರುವುದಿಲ್ಲ. 


ಸಂದರ್ಭದಲ್ಲ ಮಾನಸಿಕ ಆರೋಗ್ಯದ ಸಮಸ್ಯೆಯು ಇದ್ದಕ್ಕಿದ್ದಂತೆ 
ಹದಗೆಟ್ಲರುವುದನ್ನು ವಾವು ಕಾಣಬಹುದು. 


ಅಪಣಿ: 


1 ಇಂಡಿಯನ್‌ ಸೈಂಟಸ್ಟ್‌ ರೆಸ್ತಾನ್ಜ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಜಾಲತಾಣದಲ್ಲ ಠೇ ಪ್ರತಿಕ್ರಿಯೆಗಳನ್ನು ಮೊದಲು ಪ್ರಕಟಸಲಾಗಿತ್ತು. 


೨. ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಉಪಯೋಗಿಸಿರುವ ಚಿತ್ರದ ಆಠಿ”ರ: https://www.istockphoto.com/photo/quarantine-for-old-people- 
gm1219512973-356745103. 


ಇಂಡಿಯನ್‌ ಸೈಂಟಸ್ಟ್‌ ರೆಸ್‌ಪಾನ್ಸ್‌ ಟು ಕೋವಿಡ್‌-19 (ಐಎಸ್‌ಆರ್‌ಸಿ) ಎಂಬುದು ಸುಮಾರು ಐನೂರು ಭಾರತೀಯ ವಿಜ್ಞಾನಿಗಳು, ಎಂಜಿನಿಯರ್‌ಗಳು. ತಂತ್ರಜ್ಞರು. ವೈದ್ಯರು, ಸಾರ್ವಜನಿಕ 
ಆರೋಗ್ಯ ತಜ್ಞರು. ವಿಜ್ಞಾನ ಸಂವಹನಕಾರರು, ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಸೇರಿ ಪ್ರಪಂಚದಾದ್ಯಂತ ಹರಡಿರುವ ಕೋವಿಡ್‌-19ಗೆ ಪ್ರತಿಸ್ಪಂದಿಸಿ ಪ್ರಯಿಚ್ಛೆಯಿಂದ ರಚಿಸಿಕೊಂಡ 


ಗುಂಪು. ಈ ಗುಂಪಿನ ಮಿಂಚಂಚೆ indscicov@gmail.com. 


ಅನುವಾದ: ಬ ಆರ್‌ ಮಂಜುನಾಥ್‌ | ಪರಿಶೀಲನೆ: ಮಧುಕರ ಪುಟ್ಟಿ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಲೂಲ್‌ ಸೈನ್‌ | ಜನವರಿ 2021 | 105 


